ಕರ್ನಾಟಕ-ವಿಧಾನ ಪರಿಷತ್ತು 


ಪಡಿಸಲಾದ ವೆಚ್ಚ ಎಷ್ಟು; 
ಇದುವರೆವಿಗೂ ಖರ್ಚು ಮಾಡಲಾದ 


1 ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ :1609 
ಸದಸ್ಯರ ಹೆಸರು :ಡಾಃ ವೈ.ಎ.ನಾರಾಯಣಸ್ವಾಮಿ (ಶಿಕ್ಷಕರ ಕ್ಷೇತ್ರ 
3. ಉತ್ತರಿಸಬೇಕಾದ ದಿನಾಂಕ : 18.03.2021, 
ಕ್ರಸಂ .  ಪಕ್ನೆಗಳು - . ಉತ್ತರಗಳು 
ಅ) | ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಗಳಿಗೆ | ಎತ್ತಿನಹೊಳೆ `` ಸಮಗ್ರ ಕುಡಿಯುವ ನೀರನ ಯೋಜನೆಯನ್ನು 
ಕುಡಿಯುವ ನೀರಿನ ಯೋಜನೆ ಆದ (2013-14 ನೇ ಸಾಲಿನಲ್ಲಿ ಪ್ರಾರಂಬಿಸಲಾಗಿದ್ದು, ಯೋಜನೆಯ 
| “ಎತ್ತಿನಹೊಳೆ” ಯೋಜನೆ ಪ್ರಾರಂಭ ವಿವರವನ್ನು ಅನುಬಂಧ-1 ರಲ್ಲಿ ಲಗತ್ತಿಸಿದೆ. 
ಆಗಿದ್ದು ಯಾವಾಗಿನಿಂದ; 
ಯೋಜನೆಯನ್ನು' ವಿವರಿಸುವುದು; 
ಈ 78 ಯೋಜನೆಗಾಗ ಆಂದಾಮ'ಗದ | ಎತ್ತನಹೊಳ ಸಮರ ಕುಡಿಯವ ನೀರನ ಯೋಜನೆಯ 


ರೂ.12912.36 ಕೋಟಿಗಳ ಮೊತ್ತದ ವಿವರವಾದ, ಯೋಜನಾ 


ವರದಿಗೆ ದಿನಾಂಕ: 17.02.2014 ರಲ್ಲಿ ಸರ್ಕಾರದಿಂದ 'ಆಡಳಿತಾತ್ಮಕೆ- 


ಅನುಮೋದನೆ ನೀಡಲಾಗಿರುತ್ತದೆ. ಸದರಿ ಯೋಜನೆಗೆ ಫೆಬ್ರವರಿ 
2021ರ ಅಂತ್ಯಕ್ಕೆ ರೂ.7796.32 ಕೋಟಿಗಳ ಸಂಚಿತ ವೆಚ್ಚ 


ಇ) ಈ ಯೋಜನೆಗಾಗಿ ಅಗತ್ಯವಿರುವ 


ಕುಡಿಯುವ ನೀರಿನ ಯೋಜನೆಗೆ 


ಭೂಮಿಯನ್ನು 'ಸ್ಥಾಧೀನ | ಅಗತ್ಯವಿರುವ ಭೂಮಿಯ  ಭೂಸ್ಥಾಧೀನದ ವಿವರವನ್ನು 
ಪಡಿಸಿಕೊಳ್ಳಲಾಗಿದೆಯೇ; ಅನುಬಂಧ-2 ರಲ್ಲಿ ಲಗತ್ತಿಸಿದೆ. . 
ಪಡೆದುಕೊಂಡಿದ್ದರೆ ವಿವರ 
ನೀಡುವುದು; 

ಕ) ಕ ಯೋಜನೆಯ ಭಾಗವಾದ] ಇಲ್ಲ: 
“ಭೈರಗೊಂಡ್ಲು” ಜಲಾಶಯದ oo 
ನಿರ್ಮಾಣಕ್ಕಾಗಿ ಅಗತ್ಯವಿರುವ | ಕೊರಟಗೆರೆ ತಾಲ್ಲೂಕಿನ ರೈತರು ದೊಡ್ಡಬಳ್ಳಾಪುರ ತಾಲ್ಲೂಕಿನ 
ಜಮೀನು ಖರೀದಿಸಲಾಗಿದೆಯೇ; | ರೈತರಿಗೆ ನೀಡುವ ಪರಿಹಾರ ದರದಂತೆ ಅವರಿಗೂ ಸಹಾ 
ಇದೂವರೆವಿಗೂ ಸ್ಪಾಧೀನ ಏಕರೂಪ ದರ ನೀಡಲು ಒತ್ತಾಯಿಸಿದ್ದರಿಂದ ಭೈರಗೊಂಡ್ಲು 
ಪಡಿಸಿಕೊಂಡಿರುವ ಜಮೀನು ಎಷ್ಟು | ಜಲಾಶಯದ ನಿರ್ಮಾಣ ಕಾಮಗಾರಿ . ಪ್ರಾರಂಭಿಸುವಲ್ಲಿ ಅಡತಡೆ 
ಈ ಜಮೀನಿಗಾಗಿ ' ಸರ್ಕಾರ ನಿಗದಿ: ಉಂಟಾಗಿದ್ದು, 'ದರ ನಿರ್ಧರಣೆಯ ಕುರಿತು ಪರಿಶೀಲನಾ 
ಪಡಿಸಿರುವ ದರ ಎಷ್ಟು ಹಂತದಲ್ಲಿರುತ್ತದೆ. . 

ಉ) | ಮೇಲ್ಕಂಡ “ಭೈರಗೊಂಡ್ಲು*'| ಭೈರಗೊಂಡ್ಲು ಜಲಾಶಯ ನಿರ್ಮಾಣ ಕಾಮಗಾರಿಯ `ಭೊಸ್ಸಾಧೀನೆ 
"| ಜಲಾಶಯದ ಕಾಮಗಾರಿಯನ್ನು ಸಮಸ್ಯೆಯು ಇತ್ಯರ್ಥಗೊಂಡ ನಂತರ ಅನುದಾನ ಲಭ್ಯತೆಯ 
ಯಾವಾಗಿನಿಂದ " [ಮೇರೆಗೆ ಕಾಮಗಾರಿಯನ್ನು ಪ್ರಾರಂಭಿಸಲು ಕ್ರಮ 
ಪ್ರಾರಂಭಿಸಲಾಗುವುದು? | ವಹಿಸಲಾಗುವುದು 


ಸಂಖ್ಯೆ: ಜಸಂಇ 39 ಡಬ್ಬ್ಯೂಎಲ್‌ಎ 2021 


(ಬಿ.ಎಸ್‌ ಯಡಿಯೂರಪ್ಪ) 
ಮುಖ್ಯಮಂತ್ರಿ 


ವಿಧಾನ ಪರಿಷತ್ತು ಸದಸ್ಯರಾದ ಮಾನ್ಯ ಡಾ। ವೈ ನ.ನಾರಾಯಣಸ್ಥಾಮಿ (ಶಿಕ್ಷಕರ ಕ್ಷೇತ) ಇವರ 
ಪ್ರಶ್ನೆ ಸಂಖ್ಯೆ: 1335 (1609) ಕೆ ಅನುಬಂದ- 1 


ಕುಡಿಯುವ ನೀರಿನ ತೀವ್ರ ಅಭಾವ ಎದುರಿಸುತ್ತಿರುವ ರಾಜ್ಯದ ಹಾಸನ, ಚಿಕ್ಕಮಗಳೂರು, ತುಮಕೂರು, 
ಬೆಂಗಳೂರು ಗ್ರಾಮಾಂತರ, ರಾಮನಗರ, ಚಿಕ್ಕಬಳ್ಳಾಪುರ ಜಗ ಕೋಲಾರ ಜಿಲ್ಲೆಗಳಿಗೆ ರಾಜ್ಯದ 
ಪಶ್ಚಿಮಾಭಿಮುಖವಾಗಿ ಹರಿಯುವ . ಹಳ್ಳಗಳಿಂದ 2401 ಟಿ.ಎಂ.ಸಿ ನೀರನ್ನು ಬಳಸಿಕೊಂಡು ಸುರಕ್ಷಿತ 
ಕುಡಿಯುವ ನೀರು ಒದಗಿಸುವ ಹಾಗೂ ಅಂತರ್ಜಲ: ಮರುಪೂರಣಕ್ಕಾಗಿ ಧ್ಯ ಭಾಗಗಳಲ್ಲಿನ ಸುಮಾರು 
527 ಸಣ್ಣ ನೀರಾವರಿ ಕೆರೆಗಳಿಗೆ ಅವುಗಳ ಸಾಮರ್ಥ್ಯದ ಶೇ 50% ರಷ್ಟು ನೀರು ತುಂಬಿಸುವ ಎತ್ತಿನಹೊಳೆ 
ಸಮಗ್ರ ಕುಡಿಯುವ ನೀರಿನ ಯೋಜನೆಯ ರೂ.2, 512. 36 ಕೋಟಿ ಮೊತ್ತದ ಪರಿಷ್ಕೃತ ಯೋಜನಾ “ವರದಿಗೆ 
ಸರ್ಕಾರದಿಂದ ದಿನಾಂಕ:17/2/2014 ರಲ್ಲಿ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿರುತ್ತದೆ. ಎತ್ತಿನಹೊಳೆ 
ಸಮಗ್ರ ಕುಡಿಯುವ ನೀರಿನ ಯೋಜನೆಯನ್ನು 2 ಹಂತಗಳಲ್ಲಿ ಕೈಗೆತ್ತಿಕೊಳ್ಳಲಾಗಿದ್ದು, ವಿವರಗಳು 
ಈ ಕೆಳಕಂಡಂತಿದೆ: 


1 ಮೊದಲನೇ ಹಂತ: ಪಶ್ಚಿಮಾಭಿಮುಖವಾಗಿ ಹರಿಯುವ ಎತ್ತಿನಹೊಳೆ, ಕಾಡುಮನೆಹೊಳೆ, ಕೇರಿಹೊಳೆ, 
ಹೊಂಗದಹಳ್ಳ ಮುಂತಾದ ಹಳ್ಳಗಳಿಗೆ ಅಡ್ಡಲಾಗಿ 8 ಸ್ಥಳಗಳಲ್ಲಿ ವಿಯರ್‌ಗಳನ್ನು ನಿರ್ಮಿಸಿ, RL 729.00 


ಮೀ ನಿಂದ RL 800.00 ಮೀ ನಲ್ಲಿ 4 ಹಂತಗಳಲ್ಲಿ 24.01 ಟಿ.ಎಂ.ಸಿ ನೀರನ್ನು ಎತ್ತಿ RL 965.00 
ಮೀ ನಲ್ಲಿನ ವಿತರಣಾ ತೊಟ್ಟಿಗೆ ನೀರನ್ನು ಹರಿಸುವುದು. 


2) ಎರಡನೇ ಹಂತ: 260 ಕಿ.ಮೀ ಉದ್ದದ ಗುರುತ್ವ ಕಾಲುವೆ, ಟಿ.ಜಿ.ಹಳ್ಳಿ ಮತ್ತು ರಾಮನಗರ ಫೀಡರ್‌" 
ಕಾಲುವೆ, ಮಧುಗಿರಿ ಫೀಡರ್‌ ಕಾಲುವೆ, ಗೌರಿಬಿದನೂರು ಫೀಡರ್‌ ಕಾಲುವೆ ಹಾಗೂ ಭೈರಗೊಂಡ್ಲು 
ಜಲಾಶಯ ನಿರ್ಮಾಣ ಕಾಮಗಾರಿ, ಭೈರಗೊಂಡ್ಲು ಜಲಾಶಯದಿಂದ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ 
ತಾಲ್ಲೂಕುಗಳಿಗೆ ನೀರೊದಗಿಸುವ ಹ ಲಿಫ್ಟ್‌ ಕಾಮಗಾರಿ, ಕೋಲಾರ ಮತ್ತು ಚಿಕ್ಕಬಳ್ಳಾಮುರ 
ಫೀಡರ್‌ ಕಾಲುವೆಗಳ ನಿರ್ಮಾಣ. 


ಭೌತಿಕ ಪ್ರಗತಿ: 

ಮೊದಲನೇ ಹಂತ: ಮೊದಲನೆ ಹಂತದ ಏತ ಕಾಮಗಾರಿಗಳು ಪ್ರಗತಿಯಲ್ಲಿರುತ್ತವೆ. ಭೌತಿಕ ಪ್ರಗತಿಯ ಪ್ರಸ್ತುತ ಹಂತದ 

ವಿವರ ಈ ಕೆಳಗಿನಂತಿದೆ. } 

ಳ ಒಟ್ಟಾರೆ 8 ವಿಯರ್‌ಗಳ ಪೈಕಿ ವಿಯರ್‌ ಸಂ. ೬45,68 ಕಾಮಗಾರಿಗಳು ಪೂರ್ಣಗೊಂಡಿದ್ದು, ವಿಯರ್‌ 
ಸಂ.2, 7 ರ ಕಾಮಗಾರಿಗಳು ಮುಕ್ತಾಯದ ಹಂತದಲ್ಲಿವೆ. ವಿಯರ್‌-3ಕ್ಕೆ ಸಂಬಂಧಿಸಿದಂತೆ GPS co-ordinates 
ನಲ್ಲಿ ಕಂಡು ಬಂದಂತಹ ವ್ಯತ್ಯಾಸದಿಂದ ಅರಣ್ಯ ಇಲಾಖೆಯ ಆದೇಶದಂತೆ ಕಾಮಗಾರಿಗಳು ಸ್ಥಗಿತಗೊಂಡಿದ್ದವು. 
ಆದರೆ, ಸದರಿ GPS ೦-ಂrdinatೀs ಗಳ ಮರು ಪರಿಶೀಲನೆಯ ನಂತರ ಈ ಹಿಂದೆ 2015ರಲ್ಲಿ ಅನುಮತಿಸಲ್ಲಟ್ಟ 
ಪ್ರದೇಶದಲ್ಲಿ ಪಂಪ್‌ಹೌಸ್‌ . ಸಂ3 ಮತ್ತು ವಿಯರ್‌.-3ರ ಕಾಮಗಾರಿಗಳನ್ನು ಇತ್ತೀಚೆಗೆ 
ಪುನರ್‌-ಪ್ರಾರಂಭಿಸಲಾಗಿರುತ್ತದೆ. ಬಾಕಿ ಉಳಿದ Changein GPS co-ordinates ಗೆ ಸಂಬಂಧಿಸಿದ ಗೊಂದಲ 
ನಿವಾರಣೆ ಕುರಿತು ಅರಣ್ಯ ಇಲಾಖೆಯೊಂದಿಗೆ ವೃವಹರಿಸಲಾಗುತ್ತಿದೆ. 

Y 9 ಪಂಪ್‌ಹೌಸ್‌ಗಳ ಪೈಕಿ ಪಂಪ್‌ಹೌಸ್‌ ಸಂ. 3 ಹೊರತುಪಡಿಸಿ ಇನ್ನುಳಿದ ಎಲ್ಲಾ 8 ಪಂಪ್‌ಹೌಸ್‌ ಕಾಮಗಾರಿಗಳು 
ಪೂರ್ಣಗೊಂಡಿರುತ್ತದೆ.. 

4 ವಿತರಣಾ ತೊಟ್ಟಿಗಳ ಪೈಕಿ ವಿತರಣಾ ತೊಟ್ಟಿ ಸಂ3 ನ್ನು ಹೊರತುಪಡಿಸಿ ಇನ್ನುಳಿದ ವಿತರಣಾ ತೊಟ್ಟಿಗಳ 

' ಕಾಮಗಾರಿಗಳು ಪೂರ್ಣಗೊಂಡಿರುತ್ತವೆ. ವಿತರಣಾ ತೊಟ್ಟಿ 3 ರ ಕಾಮಗಾರಿಯು ಪ್ರಗತಿಯಲ್ಲಿದೆ. 

Y ಒಟ್ಟು 126.31 ಕಿಮೀ ಉದ್ದದ ಏರುಕೊಳವೆಯ ಪೈಕಿ, ಇದುವರೆಗೆ 112 ಕಿ.ಮೀ ಏರುಕೊಳವೆ ಕಾಮಗಾರಿಯು 
ಪೂರ್ಣಗೊಂಡಿದ್ದು, ಉಳಿದ ಕಾಮಗಾರಿಗಳು ಪ್ರಗತಿಯಲ್ಲಿವೆ. 

Y 400/220 ಕೆ.ವಿ ವಿದ್ಯುತ್‌ ಸ್ಥಾವರ ಮತ್ತು ಸಬ್‌ಸ್ಟೇಷನ್‌ ಕಾಮಗಾರಿಗಳು ಕ್ರಮವಾಗಿ ಶೇ.95% ಮತ್ತು ಶೇ.85% ರಷ್ಟು 
ಪೂರ್ಣಗೊಂಡಿವೆ. 


Y ವಿದ್ಧುತ ವಿತರಣಾ ಕಾಮಗಾರಿ: ಎಲ್ಲಾ 08 ಸಬ್‌ ಸ್ಟೇಷನ್‌ಗಳಿಗೆ ವಿದ್ಯುತ್‌ ಅನ್ನು 324 ಟವರ್‌ ಗಳ ನಿರ್ಮಾಣ 
ಮಾಡಿ ಎದ್ಭುತ್‌ ವಾಹಕಗಳನ್ನು ಅಳವಡಿಸಿ. ವಿದ್ಯುತ್‌ ಅನ್ನು ಸರಬರಾಜು ಮಾಡಲಾಗುವುದು. ಒಟ್ಟು 324 ಟವರ್‌ 
ಗಳ ಪೈಕಿ ಇಲ್ಲಿಯವರೆಗೆ 179 "ಟವರ್‌ಗಳನ್ನು ಅಳವಡಿಸಲಾಗಿದೆ ಹಾಗೂ 52.25 ಕಿ.ಮೀ ಉದ್ದದ ವಿದ್ಯುತ್‌ ವಾಹಕ 
ಸಂಬಂಧಸಿದಂತೆ 16.4 ಕಿಮೀ ವಿದ್ಯುತ್‌ ವಾಹಕವನ್ನು ಅಳವಡಿಸಲಾಗಿದೆ. ಉಳಿದ ಕಾಮಗಾರಿಗಳು ಪ್ರಗತಿಯಲ್ಲಿವೆ. 

ಳ ಒಟ್ಟಾರೆ ಮೊದಲನೇ ಹಂತದ ಏತ ಕಾಮಗಾರಿಗಳು ಮತ್ತು ಏದ್ಯುತ್‌ ಕಾಮಗಾರಿಗಳನ್ನು ಪೂರ್ಣಗೊಳಿಸಿ 2021ರ 
ಮುಂಗಾರಿನಲ್ಲಿ ಪ್ರಾಯೋಗಿಕವಾಗಿ ನೀರನ್ನು ಹರಿಸಿ, ಯೋಜನೆಯನ್ನು ಭಾಗಶಃ ಭಾಲನೆಗೊಳಿಸ ಲು ಯೋಜಿಸಲಾಗಿದೆ. 


ಎರಡನೇ ಹಂತ: ಎತ್ತಿನಹೊಳೆ ಸಮಗ್ರ ಕುಡಿಯುವ ನೀರಿನ ಯೋಜನೆಯ ಎರಡನೇ ಹಂತದಲ್ಲಿ ಸಕಲೇಶಪುರ ತಾಲ್ಲೂಕಿನ 
ಹರವನಹಳ್ಳಿ ಹತ್ತಿರ "ವಿತರಣಾ ತೊಟ್ಟಿಯಿಂದ 260.00 ಕಿ.ಮೀ ಉದ್ದದ ಗುರುತ್ವ ಕಾಲುವೆಯನ್ನು (ಮಾರ್ಗದ ಮಧದಲ್ಲಿ 

ಸುಮಾರು “10. 47 ಕಿ.ಮೀ ಉದ್ದದ “ ಮೇಲ್ಲಾಲವೆ ಒಳಗೊಂಡಂತೆ). ನಿರ್ಮಿಸುವುದು ಹಾಗೂ "ಸಂಬಂಧಪಟ್ಟ ಫೀಡರ್‌ 
ಕಾಲುವೆಗಳನ್ನು ನಿಮಿಸುವುದು. ಧೈರಗೊಂಡ್ಲು” ಜಲಾಶಯ ನಿರ್ಮಾಣ, ಭೈರಗೊಂಡ್ಲು ಜಲಾಶಯದಿಂದ ಕುಂದಾಣ ವರಗೆ 
ನೀರನ್ನು ಎತ್ತುವ ಕಾಮಗಾರಿ, ಕೋಲಾರ ಮತ್ತು ಶ್ರೀನಿವಾಸಪುರ ಫೀಡರ್‌ ನಿರ್ಮಾಣ ಕಾಮಗಾರಿಗಳನ್ನು 
ಒಳೆಗೊಂಡಿರುತೆದೆ. 4 


Y ಎರಡನೇ ಹಂತದ ಗುರುತ್ವ ಕಾಲುವೆಯ ಪೂರ್ಣ ಉದ್ಧಕ್ಕೆ: ಕಾಮಗಾರಿಗಳನ್ನು ಗುತ್ತಿಗೆ ವಹಿಸಲಾಗಿದ್ದು, ಕಿ.ಮೀ 0.00 
ರಿಂದ ಕಿ.ಮೀ 240.00 ಧರೆಗಿನ ಕಾಮಗಾರಿಗಳು ಪ್ರಗತಿಯಲ್ಲಿದ್ದು, (8. i 199. 620 ನಿಂದ 210. 090 ಕಿ.ಮೀ 
ವರೆಗಿನ ಬೃಹತ್‌ ಮೇಲ್ಲಾಲುವೆ ಒಳಗೊಂಡಂತೆ), ಸುಮಾರು 78 ಕಿಮೀ ಉದ್ದದ ಕಾಮಗಾರಿಗಳು 
ಪೂರ್ಣಗೊಂಡಿರುತ್ತದೆ. 


Y ಭೈರಗೊಂಡ್ಲು ಜಲಾಶಯ - ನಿರ್ಮಾಣ ಕಾಮಗಾರಿಗೆ ಸಂಬಂಧಿಸಿದಂತೆ, ಗುತ್ತಿಗೆದಾರರು ಕಾಮಗಾರಿಯನ್ನು 
ಪ್ರಾರಂಭಿಸಲು ಪೂರ್ವಸಿದ್ಧತಾ ಕೆಲಸ ಕಾರ್ಯಗಳನ್ನು ಕೈಗೊಂಡಾಗ ಕೊರಟಗೆರೆ ತಾಲ್ಲೂಕಿನ ರೈತರು ದೊಡ್ಡಬಳ್ಳಪುರ 
ತಾಲ್ಲೂಕಿನ ಭೂಸ್ಸಾಧೀನ ದರಗಳಂತೆಯೇ, ಏಕರೂಪ bE ನೀಡಲು ಒತ್ತಾಯಿಸಿದ್ದರಿಂದ ಕಾಮಗಾರಿಯು 
ಪ್ರಸಕ್ತ ಸ್ಥಗಿತಗೊಂಡಿರುತ್ತದೆ. 


ಫೀಡರ್‌ ಕಾಲುವೆ ಕಾಮಗಾರಿಗಳು 
ಭೈರಗೊಂಡ್ಲು ಜಲಾಶಯಕ್ಕಿಂತ ಮೊದಲು ಕವಲೊಡೆಯುವ ಫೀಡರ್‌ ಕಾಲುವೆಗಳನ್ನು ಕೈಗೆತ್ತಿಕೊಳ್ಳಲಾಗಿದೆ. 


Y ಟಿ.ಜಿಹಳ್ಳಿ ಮತ್ತು ರಾಮನಗರ ಫೀಡರ್‌: ಎತ್ತಿನಹೊಳೆ ಗುರುತ್ವ ಕಾಲುವೆಯ ಸರಪಳಿ 244.90 ಕಿ.ಮೀ ನಿಂದ 
ಹೊರಡುವ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ" ಮತ್ತು ರಾಮನಗರ ಜಿಲ್ಲೆಗಳಿಗೆ ಕುಡಿಯುವ ನೀರನ್ನು ಒದಗಿಸುವ 
ಹಾಗೂ ನೆಲಮಂಗಲ ತಾಲ್ಲೂಕಿನ 2 ಕೆರೆಗಳನ್ನು ತುಂಬಿಸುವ ರಾಮನಗರ ಫೀಡರ್‌ ಕಾಲುವೆಯ 
ಕಾಮಗಾರಿಯನ್ನು ಪ್ರಾರಂಭಿಸಲಾಗಿದ್ದು, ಪ್ರಗತಿಯಲ್ಲಿರುತ್ತದೆ. 


Y ಮಧುಗಿರಿ ಫೀಡರ್‌: "ತುಮಕೂರು, ಕೊರಟಗೆರೆ, ಮಧುಗಿರಿ ಮತ್ತು ಪಾವಗಡ ತಾಲ್ಲೂಕುಗಳಿಗೆ ಕುಡಿಯುವ 
ನೀರಿಗಾಗಿ 1163 ಟಿ.ಎಂ.ಸಿ ಮತ್ತು ಈ ಭಾಗದ 79 ಸಣ್ಣ “ನೀರಾವರಿ ಕರೆಗಳಿಗೆ 1476 ಟಿ.ಎಂ.ಸಿ. 
ನೀರನ್ನುಒದಗಿಸುವ ಮಧುಗಿರಿ ಫೀಡರ್‌ ಕಾಲುವೆಯ ಕಾಮಗಾರಿಯನ್ನು ಪ್ರಾರಂಭಿಸಲಾಗಿದ್ದು, ಪ್ರಗತಿಯಲ್ಲಿರುತ್ತದೆ. 


Y ಗೌರಿಬಿದನೂರು ಫೀಡರ್‌: ಗೌರಿಬಿದನೂರು ತಾಲ್ಲೂಕಿಗೆ ಕುಡಿಯುವ ನೀರಿಗಾಗಿ 0.506 ಟಿ.ಎಂ.ಸಿ ಮತ್ತು 
ಗೌರಿಬಿದನೂರು, ಕೊರಟಗೆರೆ, ಮಧುಗಿರಿ ಮತ್ತು ದೊಡ್ಡಬಳ್ಳಾಪುರ ತಾಲ್ಲೂಕುಗಳ 107 ಸಣ್ಣ ನೀರಾವರಿ ಕೆರೆಗಳಿಗೆ 
1320 ಟಿ.ಎಂ.ಸಿ. ನೀರನ್ನು ಒದಗಿಸುವ ಗೌರಿಬಿದನೂರು ಫೀಡರ್‌ ಕಾಲುವೆಯ ಕಾಮಗಾರಿಯನ್ನು 
ಪ್ರಾರಂಭಿಸಲಾಗಿದ್ದು, ಪ್ರಗತಿಯಲ್ಲಿರುತ್ತದೆ. 


ಎತ್ತಿನಹೊಳೆ ಸಮಗ್ರ ಕುಡಿಯುವ ನೀರಿನ ಯೋಜನೆಗೆ ಫೆಬ್ರವರಿ 2021ರ ಅಂತ್ಯಕ್ಕೆ ರೂ.7796.32 ಕೋಟಿಗಳ ಸಂಚಿತ 
ವೆಚ್ಚವಾಗಿರುತ್ತದೆ. 


kkk 


ವಿಧಾನ ಪರಿಷತ್ತು ಸದಸ್ಯರಾದ ಮಾನ್ಯ ಡಾ॥ ವೈ.ಎ.ನಾರಾಯಣಸ್ಥಾಮಿ (ಶಿಕ್ಷಕರ ಕ್ಷೇತ್ರ ಇವರ 
ಪ್ರಶ್ನೆ ಸಂಖ್ಯೆ: 1335 (1609) ಕೈ ಅನುಬಂಧ-2 | 


ಎತ್ತಿನಹೊಳೆ ಸಮಗ್ರ ಕುಡಿಯುವ. ನೀರಿನ ಯೋಜನೆಯ ಭೂಸ್ಥಾಧೀನದ ವಿವರಗಳು ಈ ಕೆಳಕಂಡಂತಿವೆ. 
(ವಿಸ್ತೀರ್ಣ :(ಎ/ಗು. ಗಳಲ್ಲಿ) 


ಯೋಜನೆಗೆ 
K ಕಲಂ. | ಭೂಸ್ಸಾಧೀನ 
3 ಭೂಸ್ವಾಧೀನಾಧಿಕಾರಿಗಳು ಅಗತ್ಯವಿರುವ es 190)5 ಪಡಿಸಿಕೊಂಡ ಷರಾ 
ಐವರ ಅಧಿಸೂಚನೆ ವಿಸ್ತೀರ್ಣ 
\1 ಹಾಸನ EE 2676-23.12 2381-30 — ನೇರ ಖಕೀದಿಯಡಿ 
N (ನೇರ 1/4 ಸಕಲೇಶಪುರ. ತಾಲ್ಲೂಕಿನ 
ಖರೀದಿಯಡಿ ಒಟ್ಟು 387 ಎಕರೆ.- 
448-32.08 38.04 ಗುಂಟೆ 
ಎ/ಗು) ಜಮೀನನ್ನು 
| - ಸ್ಪಾಧೀನಪಡಿಸಿಕೊಳ್ಳಲಾಗಿದೆ: 
2 ತುಮಕೂರು 5786-19 1808-26 362-35 362-35 pe 
3 ದೊಡ್ಡಬಳ್ಳಾಪುರ 2534-12 pS — — 
ಸೆರಮಂಗಲ 309 7-22 ps ps - 
ತಾಲ್ಲೂಕಿನ' ಟಿ.ಜಿ. 
ಹಳ್ಳಿ-ರಾಮನಗರ 
ಫೀಡರ್‌ ಕಾಲುವೆ 
ಗರಿಬಿದನಾೂಹು 330 ವ ವ ವ - 
ಫೀಡರ್‌ ಕಾಲುಖೆ, ' 
ದೊಡ್ಡಬಳ್ಳಾಪುರ oo 
ಕಜನನೂಹ Ee ws ೨ ಪ ps 
ಫೀಡರ್‌ “ಕಾಲುವೆ, 
ಗೌರಿಬಿದನೂರು 
1226-1112 387 ಎಕರ 3804" 
(ನೇರ 744 ಗುಂಟೆ ಜಮೀನನ್ನು ನೇರ 
ಒಟ್ಟು ಖರೀದಿಯಡಿ | 4561-3112 25.04 362-35 ಖರೀದಿಯಡಿ ಸ್ಥಾಧೀನ 
448 ಎಕರೆ - " ಪಡಿಸಿಕೊಳ್ಳಲಾಗಿದೆ 
32.08 ಗುಂಟೆ) 


Kkkkkk 


